ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ, ದಿನಾಂಕ: 18ನೇ ಜುಲೈ, 2019 


ರಾಜ್ಯದ ಖಜಾನೆಯಿಂದ ಕಳವು ಆಗಿರುವ ಕುರಿತು 
ಶ್ರೀ ಎನ್‌.ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು):- 
328 (195) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) 2016-17ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ರಾಜ್ಯದ ಖಜಾನೆಯಿಂದ ರೂ.18.11 ಕೋಟಿ ಕಳವು ಆಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಈ ರೀತಿಯಾಗಿ ಸರ್ಕಾರದ ಖಜಾನೆಯಿಂದಲೇ ಕಳವು ಮಾಡಲು ಅವಕಾಶ ದೊರೆತ್ತಿದ್ದು ಹೇಗೆ; (ವಿವರ 
ನೀಡುವುದು) 


(ಆ) ಈ ಪ್ರಕರಣದ ಬಗ್ಗೆ ಯಾವ ಪೊಲೀಸ್‌ ಠಾಣೆಯಲ್ಲಿ ದೂರು ದಾಖಲಾಗಿದೆ; ಇದುವರೆಗೂ ದೂರು ದಾಖಲಾಗದಿದ್ದಲ್ಲಿ ದೂರು 
ಯಾವಾಗ ದಾಖಲಿಸಲಾಗುವುದು; ಈ ಬಗ್ಗೆ ತನಿಖೆ ಕೈಗೊಂಡು ಆರೋಪಿಗಳನ್ನು ಹಿಡಿದು ಶಿಕ್ಷಿಸುವ ಉದ್ದೇಶ ಸರ್ಕಾರಕ್ಕೆ ಇದೆಯೇ; 


(ಇ) 2016-17ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ರಾಜ್ಯದ ಖಜಾನೆಯಿಂದ ರೂ.18.11 ಕೋಟಿ ಕಳವು ಆಗಿರುವ ಬಗ್ಗೆ 


ಸಿ.ಎ.ಜಿ. ವರದಿಯಲ್ಲಿ ನಮೂದಿಸಿದ್ದು ಕಳವು ಮಾಡಿರುವ ಇಲಾಖಾ ಮುಖ್ಯಸ್ಥರ ಮೇಲೆ ಯಾವ ಕ್ರಮ ಕೈಗೊಳ್ಳಲಾಗಿದೆ; ಈ ಬಗ್ಗೆ 
ಸರ್ಕಾರದ ನಿಲುವೇನು? 


